


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಫೆಬ್ರವರಿ ೧೬, ೨೦೧೨ (ಮಾಘ ೨೭, ಶಕ ವರ್ಷ ೧೯೩೩) ಸಂಚಿಕೆ ೭ 


ಭಾಗ-೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಸಂ:ಕೆ.ಎಸ್‌.ಎ:ಸಿಆರ್‌:27/11-12 ದಿನಾಂಕ: 15-11-2011. 
ಅಂತಿಮ ಅಧಿಸೂಚನೆ 


ನಂ:ಕೆಎಸ್‌ಎ:ಸಿಆರ್‌:27/1-12 ದಿನಾಂಕ: 3-9-2011 ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 
ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ 
ಬೆಂಗಳೂರು ಪೂರ್ವ ತಾಲ್ಲೂಕು, ಮುನ್ನೇಕೊಳಲು ಗ್ರಾಮದ ಸ.ನಂ. 98 ಮತ್ತು 29 ರಲ್ಲಿ 1-20 ಮತ್ತು 1-20 ಎಕರೆ/ಗುಂಟಿ ವಿಸ್ತೀರ್ಣದಲ್ಲಿರುವ 
ಮುನ್ನೇಕೊಳಲು ಗಾಂಧಿನಗರ ವೆಂಕಟಪ್ಪ ಕಾಲೋನಿ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ದಿ ಮತ್ತು ನಿರ್ಮೂಲನೆ ಕಾಯ್ದೆ 
1973 ರ ಸೆಕ್ಷನ್‌ 3 ರ ಅಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು 
ಆಹ್ವಾನಿಸಲಾಗಿತ್ತು. 

ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಪತ್ರದ ಸಂಖ್ಯೆ:ಕಕೊನಿಮ:ಕಂ:ಘೋ:239/1-12 ದಿನಾಂಕ: 
18-10-2011 ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದ್ದು, ಸಂಬಂಧಪಟ್ಟ ಭೂ ಮಾಲೀಕರಿಗೆ ಜಾರಿ 
ಮಾಡಲಾಗಿದೆಯೆಂದೂ, ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ, ಸದರಿ 
ಜಾಗವು ಬಿ.ಬಿ.ಎಂ.ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973 ರ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 


ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ಥಲಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಿನಾಂಕ: 
16-1-2007 ರಿಂದ ಅಸಿತ್ತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 
ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ನಿರ್ಮೂಲನಾ ಪ್ರದೇಶವೆ೦ದು ಘೋಷಿಸಿರುತ್ತೇನೆ. 


(೩೨೯) 


೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೧೨ ಭಾಗ-೬ 





ನ ಷೆಡ್ಯೂಲ್‌ ಸ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಪೂರ್ವ ತಾಲ್ಲೂಕು, 
ಮುನ್ನೇನಕೊಳಲು ಗ್ರಾಮದ ಮುನ್ನೇಕೊಳಲು ಗಾಂಧಿನಗರ ವೆಂಕಟಪ್ಪ ಕಾಲೋನಿ ಕೊಳಚೆ ನಿರ್ಮೂಲನಾ ಪ್ರದೇಶದ ಚಕ್ಕುಬಂದಿ ಮತ್ತು 
ಹದ್ದುಬಸ್ತು ತಃಖ್ತೆ. 















































ಕ್ರಸಂ. ಕೊಳಚೆ ಕೊಳಚೆ ಸರ್ವೆ ನಂ. ವಿಸ್ತೀರ್ಣ ಚೆಕ್ಕುಬಂದಿಗಳು 
ನಿರ್ಮೂಲನಾ ನಿರ್ಮೂಲನಾ ಎಕರೆ/ಗುಂಟೆ 
ಪ್ರದೇಶದ ಹೆಸರು | ಪ್ರದೇಶದಲ್ಲಿರುವ ಸೂಪ (| ನು ಕತಲ ಧಣ 
ಮತ್ತು ಸ್ಥಳ ಜಮೀನಿನ 
ಮಾಲೀಕರ ಹೆಸರು 
1, ಮುನ್ನೇಕೊಳಲು ಸರ್ಕಾರಿ 98 1-20 ರಸ್ತೆ ರಸ್ತೆ ಖಾಸಗಿ ಸ್ವತ್ತು | ಸರ್ಕಾರಿ 
ಗಾಂಧಿನಗರ ಗೋಮಾಳ ಮೋರಿ 
ವೆಂಕಟಪ್ಪ 
ಕಾಲೋನಿ 29 1-20 
ಒಟ್ಟು 3-00 
ಎಂ.ಕೆ.ಅಯ್ಯಪ್ಪ, 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 534 ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಸಂ:ಕೆ.ಎಸ್‌.ಎ:ಸಿಆರ್‌:42/11-12 ದಿನಾಂಕ: 15-11-2011. 


ಅಂತಿಮ ಅಧಿಸೂಚನೆ 


ನಂ:ಕೆಎಸ್‌ಎ:ಸಿಆರ್‌:42/1-12 ದಿನಾಂಕ: 3-9-2011 ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 
ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ 
ಬೆಂಗಳೂರು ಪೂರ್ವ ತಾಲ್ಲೂಕು, ಯಮಲೂರು ಗ್ರಾಮದ ಗ್ರಾಮಠಾಣದಲ್ಲಿನ 2-16 ಎಕರೆ/ಗುಂಟೆ ವಿಸ್ತೀರ್ಣದಲ್ಲಿರುವ ಯಮಲೂರು ಎ.ಕೆ.ಕಾಲೋನಿ 
ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ ಕಾಯ್ದೆ 1973 ರ ಸೆಕ್ಷನ್‌ 3 ರ ಅಡಿಯಲ್ಲಿ ಪ್ರಾರಂಭಿಕವಾಗಿ 


ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 


ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಪತ್ರದ ಸಂಖ್ಯೆ:ಕಕೊನಿಮ:ಕಂ:ಘೋ:246/1-12 ದಿನಾಂಕ: 
18-10-2011 ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದ್ದು, ಸಂಬಂಧಪಟ್ಟ ಭೂ ಮಾಲೀಕರಿಗೆ ಜಾರಿ 
ಮಾಡಲಾಗಿದೆಯೆಂದೂ, ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ, ಸದರಿ 
ಜಾಗವು ಬಿ.ಬಿ.ಎಂ.ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973 ರ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 


ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ದಿನಾಂಕ: 
16-1-2007 ರಿಂದ ಅಸಿತ್ತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 
ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿರುತ್ತೇನೆ. 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೧೨ ೩೩೧ 





; ಷೆಡ್ಯೂಲ್‌ 1 
ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ ಬೆ೦ಗಳೂರು ಪೂರ್ವ ತಾಲ್ಲೂಕು, 
ಯಮಲೂರು ಗ್ರಾಮದ ಯಮಲೂರು ಕೊಳಚೆ ನಿರ್ಮೂಲನಾ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 









































ಕ್ರಸಂ. ಕೊಳಚೆ ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ನಿರ್ಮೂಲನಾ ನಿರ್ಮೂಲನಾ ನಂ. ಎಕರೆ/ಗುಂಟೆ ಜಿ ಪಶ್ಚಿಮ ಉತ್ತರ ದಕ್ಷಿಣ 
ಪ್ರದೇಶದ ಹೆಸರು ಪ್ರದೇಶದಲ್ಲಿರುವ 
ಮತ್ತು ಸ್ಥಳ ಜಮೀನಿನ 
ಮಾಲೀಕರ ಹೆಸರು 
1 ಯಮಲೂರು ಯಮಲೂರು ಗ್ರಾಮ 2-16 ರಸ್ತೆ ಗ್ರಾಮಠಾಣದ | ರಸ್ತೆ ರಸ್ತೆ 
ಎ.ಕೆ. ಕಾಲೋನಿ ಗ್ರಾಮಠಾಣ ಠಾಣ ಉಳಿಕೆ 
ಜಮೀನು 
ಎಂ.ಕೆ. ಅಯ್ಯಪ್ಪ, 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 535 ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಸಂ:ಕೆ.ಎಸ್‌.ಎ:ಸಿಆರ್‌:7/11-12 ದಿನಾಂಕ: 10-11-2011. 


ಅಂತಿಮ ಅಧಿಸೂಚನೆ 
ನಂಃಕೆಎಸ್‌ಎ:ಸಿಆರ್‌:7/1-12 ದಿನಾಂಕ: 8-8-2011 ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 


ದಾ ದು 


ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ 


ದು 


ಬೆಂಗಳೂರು ಪೂರ್ವ ತಾಲ್ಲೂಕು, ಮುನ್ನೇಕೊಳಲು ಗ್ರಾಮದ ಗೋಮಾಳ ಸ.ನಂ.38/4ಪಿ ರಲ್ಲಿ 0-37 ಗುಂಟೆ ವಿಸ್ತೀರ್ಣದಲ್ಲಿರುವ 


ಣಿ 


ಕ್ಲೀನಾರಾಯಣಪುರ ಮುನ್ನೇಕೊಳಲು ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ ಕಾಯ್ದೆ 1973 ರ 


ಮು 


2 


ಕ್ಷನ್‌ 3 ರ ಅಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 


ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಪತ್ರದ ಸಂಖ್ಯೆ-ಕಕೊನಿಮ:ಕಂ:ಘೋ:215/1-12 ದಿನಾಂಕ: 
18-10-2011 ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದ್ದು, ಸಂಬಂಧಪಟ್ಟ ಭೂ ಮಾಲೀಕರಿಗೆ ಜಾರಿ 
ಮಾಡಲಾಗಿದೆಯೆಂದೂ, ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ, ಸದರಿ 
ಜಾಗವು ಬಿ.ಬಿ.ಎಂ.ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973 ರ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 


ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಿನಾಂಕ: 
16-1-2007 ರಿಂದ ಅಸ್ತಿತ್ರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 
ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿರುತ್ತೇನೆ. 


ಬ ಷೆಡ್ಯೂಲ್‌ :: 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಪೂರ್ವ ತಾಲ್ಲೂಕು, 
ಮುನ್ನೇಕೊಳಲು ಗ್ರಾಮದ ಲಕ್ಷ್ಮೀನಾರಾಯಣಪುರ ಮುನ್ನೇಕೊಳಲು ಕೊಳಚೆ ನಿರ್ಮೂಲನಾ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 





೩೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೧೨ ಭಾಗ-೬ 









































ಕ್ರ ಕೊಳಚೆ ನಿರ್ಮೂಲನಾ ಕೊಳಚೆ ಸರ್ವೆ | ವಿಸ್ತೀರ್ಣ ಚೆಕ್ಕುಬಂದಿಗಳು 
ಸಂ. | ಪ್ರದೇಶದ ಹೆಸರು ಮತ್ತು | ನಿರ್ಮೂಲನಾ ನಂ. ಎಕರೆ/ 
ಪೂರ್ವ ಪಶ್ಚಿಮ ಉತರ ದಕ್ಷಿಣ 
ಸ್ಥಳ ಪ್ರದೇಶದಲ್ಲಿರುವ ಗುಂಟೆ ಣೆ ಠಿ: ಫಿ 
ಜಮೀನಿನ 
ಮಾಲೀಕರ 
ಹೆಸರು 
1. ಲಕ್ಷ್ಮೀನಾರಾಯಣಪುರ ಸರ್ಕಾರಿ 38/42 | 0-37 ಐ.ಟಿ.ಪಿ.ಎಲ್‌. | ಅರವಿಂದ | ಎ.ಇ.ಸಿ.ಎಸ್‌ ಅಪಾರ್ಟ್‌ 
ಮುನ್ನೇಕೊಳಲು ಗೋಮಾಳ ರಸ್ತೆ ಅವಿನ್ಯೂ | ಬಡಾವಣೆ ಮೆಂಟ್‌ 
ರಸ್ತೆ 
ಎಂ.ಕೆ.ಅಯ್ಯಪ್ಪ, 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 536 ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಸಂ:ಕೆ.ಎಸ್‌.ಎ:ಸಿಆರ್‌:5/11-12, ದಿನಾಂಕ: 10-11-2011. 


ಅಂತಿಮ ಅಧಿಸೂಚನೆ 


ನಂ:ಕೆಎಸ್‌ಎ:ಸಿಆರ್‌:5/1-12 ದಿನಾಂಕ: 1-8-2011 ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 


ದೌ ಕ್ಲ 


ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ 
ಬೆಂಗಳೂರು ಪೂರ್ವ ತಾಲ್ಲೂಕು, ಬೆಳ್ಳಂದೂರು ಗ್ರಾಮದ ಗ್ರಾಮಠಾಣದಲ್ಲಿನ ಸ.ನಂ. 0-08 ಗುಂಟೆ ವಿಸ್ತೀರ್ಣದಲ್ಲಿರುವ ಬೆಳ್ಳಂದೂರು ಎ.ಕೆ. ಕಾಲೋನಿ 
ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ ಕಾಯ್ದೆ 1973 ರ ಸೆಕ್ಷನ್‌ 3 ರ ಅಡಿಯಲ್ಲಿ ಪ್ರಾರಂಭಿಕವಾಗಿ 


ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 


ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಪತ್ರದ ಸಂಖ್ಯೆ.ಕಕೊನಿಮ:ಕಂ:ಘೋ:225/1-12 ದಿನಾಂಕ: 
18-10-2011 ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದ್ದು, ಸಂಬಂಧಪಟ್ಟ ಭೂ ಮಾಲೀಕರಿಗೆ ಜಾರಿ 
ಮಾಡಲಾಗಿದೆಯೆಂದೂ, ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ, ಸದರಿ 
ಜಾಗವು ಬಿ.ಬಿ.ಎಂ.ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973 ರ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 


ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ಥಲಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ದಿನಾಂಕ: 
16-1-2007 ರಿಂದ ಅಸಿತ್ತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 
ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ನಿರ್ಮೂಲನಾ ಪ್ರದೇಶವೆ೦ದು ಘೋಷಿಸಿರುತ್ತೇನೆ. 


ಗ ಷೆಡ್ಯೂಲ್‌ ಚ 


ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಪೂರ್ವ ತಾಲ್ಲೂಕು, ಬೆಳ್ಳಂದೂರು 
ಗ್ರಾಮದ ಬೆಳ್ಳಂದೂರು ಎ.ಕೆ.ಕಾಲೋನಿ ಕೊಳಚೆ ನಿರ್ಮೂಲನಾ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 


ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೧೨ ೩೩೩ 









































ಕ್ರಸಂ. ಕೊಳಚೆ ಕೊಳಚೆ ಸರ್ವೆ ನಂ. ವಿಸ್ತೀರ್ಣ ಚೆಕ್ಕುಬಂದಿಗಳು 
ನಿರ್ಮೂಲನಾ ನಿರ್ಮೂಲನಾ ಎಕರೆ/ಗುಂಟೆ 
ಪ್ರದೇಶದ ಹೆಸರು | ಪ್ರದೇಶದಲ್ಲಿರುವ ಫೂ (ಈ ತಥ ನ್ನ 
ಮತ್ತು ಸ್ಥಳ ಜಮೀನಿನ 
ಮಾಲೀಕರ 
ಹೆಸರು 
1. ಬೆಳ್ಳಂದೂರು ಗ್ರಾಮಠಾಣ ಗ್ರಾಮಠಾಣ | 0-08 ಸ.ನಂ.20 | ಸ.ನಂ. ಸ.ನಂ. 8 ರ | ಗ್ರಾಮಠಾಣ 
ಎ.ಕೆ.ಕಾಲೋನಿ ರ 12 ರ | ಜಮೀನು ದ ಉಳಿಕೆ 
ಜಮೀನು ಜಮೀನು ಜಮೀನು 
ಎಂ.ಕೆ.ಅಯ್ಯಪ್ಪ, 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 537 ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಸಂ:ಕೆ.ಎಸ್‌.ಎ:ಸಿಆರ್‌:38/11-12 ದಿನಾಂಕ: 17-11-2011. 
ಅಂತಿಮ ಅಧಿಸೂಚನೆ 


ನಂ:ಕೆಎಸ್‌ಎ:ಸಿಆರ್‌:38/1-12 ದಿನಾಂಕ: 29-8-2011 ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 


ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ 
ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌.ಪುರ ಹೋಬಳಿ, ಮುನ್ನೇಕೊಳಲು ಗ್ರಾಮದ ಸ.ನಂ. 99 ರಲ್ಲಿ 2-09 ಎ/ಗು೦ 100 ರಲ್ಲಿ 4-10, 101 ರಲ್ಲಿ 
1-02 136 ರಲ್ಲಿ 1-30 ಒಟ್ಟು 9-11 ಎಕರೆ/ಗುಂಟೆ ವಿಸ್ತೀರ್ಣದಲ್ಲಿರುವ ಮುನ್ನೇಕೊಳಲು ಅಶ್ವಥನಗರ ವೆಂಕಟಪ್ಪ ಕಾಲೋನಿ ಕೊಳಚೆ ಪ್ರದೇಶವನ್ನು 
ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ ಕಾಯ್ದೆ 1973 ರ ಸೆಕ್ಷನ್‌ 3 ರ ಅಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ ನಿರ್ಮೂಲನಾ 


ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 


ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಪತ್ರದ ಸಂಖ್ಯೆ.ಕಕೊನಿಮ:ಕಂ:ಘೋ:243/1-12 ದಿನಾಂಕ: 
18-10-2011 ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದ್ದು, ಸಂಬಂಧಪಟ್ಟ ಭೂ ಮಾಲೀಕರಿಗೆ ಜಾರಿ 
ಮಾಡಲಾಗಿದೆಯೆಂದೂ, ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ, ಸದರಿ 
ಜಾಗವು ಬಿ.ಬಿ.ಎಂ.ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973 ರ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 


ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಿನಾಂಕ: 
16-1-2007 ರಿಂದ ಅಸ್ತಿತ್ರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 
ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿರುತ್ತೇನೆ. 


ಏ ಷೆಡ್ಯೂಲ್‌ ಚ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಪೂರ್ವ ತಾಲ್ಲೂಕು, 
ಕೆ.ಆರ್‌.ಪುರಂ ಹೋಬಳಿ, ಮುನ್ನೇನಕೊಳಲು ಗ್ರಾಮದ ಮುನ್ನೇಕೊಳಲು ಅಶ್ವಥನಗರ ಕೊಳಚೆ ನಿರ್ಮೂಲನಾ ಪ್ರದೇಶದ ಚಕ್ಕುಬಂದಿ ಮತ್ತು 
ಹದ್ದುಬಸ್ತು ತಃಖ್ತೆ. 


೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೧೨ ಭಾಗ-೬ 


















































ಕ್ರಸಂ. ಕೊಳಚೆ ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ನಿರ್ಮೂಲನಾ ನಿರ್ಮೂಲನಾ ನಂ. ಎಕರೆ/ಗುಂಟೆ 
ಪ್ರದೇಶದ ಹೆಸರು | ಪ್ರದೇಶದಲ್ಲಿರುವ ಫು ಪಶ್ಚಿಮ ಹುತ್ತವ ಪಕ್ಕಿ 
ಮತ್ತು ಸ್ಥಳ ಜಮೀನಿನ 
ಮಾಲೀಕರ 
ಹೆಸರು 
1 ಮುನ್ನೇಕೊಳಲು ಸರ್ಕಾರಿ 99 2-09 ಸ.ನಂ.99 ಸನಂ. 99 | ಸ.ನಂ.99 ಸ.ನಂ.100 
ಅಶ್ವಥನಗರ ಗೋಮಾಳ ಉಳಿಕೆ ಉಳಿಕೆ ಮತ್ತು | ಉಳಿಕೆ 
ಊರು ಮತ್ತು 
ಮಾರಮ್ಮ 
ದೇವಸ್ಥಾನ 
100 4-10 ಸ.ನಂ.100 ಮಾರಮ್ಮ ಸ.ನಂ.99 ಸ.ನಂ.101 
ದೇವಸಾಮ 
ಧಿ 
ರಸ್ತೆ & 
ಸ.ನಂ. 100 
101 1-02 ಸ.ನಂ.101 ರಸ್ತೆ ಸ.ನಂ.136/100 | ವರ್ತೂರು 
ರಸ್ತೆ 
136 1-30 ಸ.ನಂ.136 ಸ.ನಂ.100 ಸ.ನಂ.100 ಸ.ನಂ.101 
ಒಟು 9-1] 
ಲ 
ಎಂ.ಕೆ.ಅಯ್ಯಪ್ಪ, 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 538 ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಸಂ:ಕೆ.ಎಸ್‌.ಎ:ಸಿಆರ್‌:6/11-12 ದಿನಾಂಕ: 10-11-2011. 
ಅಂತಿಮ ಅಧಿಸೂಚನೆ 


ನಂ:ಕೆಎಸ್‌ಎ:ಸಿಆರ್‌:6/11-12 ದಿನಾಂಕ: 1-8-2011 ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 
ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ 
ಬೆಂಗಳೂರು ಪೂರ್ವ ತಾಲ್ಲೂಕು, ದೇವರಬೀಸನಹಳ್ಳಿ ಗ್ರಾಮದ ಮುಫತ್‌ ಕಾವಲು ಸ.ನಂ.15 ರಲ್ಲಿ 28-09 ಎಕರೆ/ಗುಂಟೆ ವಿಸ್ತೀರ್ಣದಲ್ಲಿರುವ 
ದೇವರಬೀಸನಹಳ್ಳಿ ಕಾಲೋನಿ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ ಕಾಯ್ದೆ 1973 ರ ಸೆಕ್ಷನ 3 ರ 
ಅಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 


ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಪತ್ರದ ಸಂಖ್ಯೆ.ಕಕೊನಿಮ:ಕಂ:ಘೋ:224/1-12 
ದಿನಾಂಕ: 18-10-2011 ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದ್ದು, ಸಂಬಂಧಪಟ್ಟ ಭೂ ಮಾಲೀಕರಿಗೆ ಜಾರಿ 
ಮಾಡಲಾಗಿದೆಯೆಂದೂ, ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ, ಸದರಿ 
ಜಾಗವು ಬಿ.ಬಿ.ಎಂ.ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973 ರ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 


ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊ೦ದಿದೆ. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಿನಾಂಕ: 
16-1-2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 





ಭಾಗ-೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೧೨ 


೩೩೫ 





ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿರುತ್ತೇನೆ. 


4 ಷೆಡ್ಯೂಲ್‌ ಕ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಪೂರ್ವ ತಾಲ್ಲೂಕು, 


ದೇವರಬೀಸನಹಳ್ಳಿ ಗ್ರಾಮದ ದೇವರಬೀಸನಹಳ್ಳಿ ಕಾಲೋನಿ ಕೊಳಚೆ ನಿರ್ಮೂಲನಾ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 












































ಕ್ರಸಂ. ಕೊಳಚೆ ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ನಿರ್ಮೂಲನಾ ನಿರ್ಮೂಲನಾ ನಂ. ಎಕರೆ/ಗುಂಟೆ 
ಪ್ರದೇಶದ ಪ್ರದೇಶದಲ್ಲಿರುವ ೫ 1 *(್‌ ಉತ್ತರ ದಜ 
ಹೆಸರು ಮತ್ತು ಜಮೀನಿನ 
ಸ್ಥಳ ಮಾಲೀಕರ 
ಹೆಸರು 
1 ದೇವರಬೀಸನ ಸರ್ಕಾರಿ ಮುಫತ್‌ | 15 28-09 ಸ.ನಂ.16 | ಆಶ್ರಯ ಸ.ನಂ. 14ರ | ಸ.ನಂ. 17 ರ 
ಹಳ್ಳಿ ಕಾಲೋನಿ | ಕಾವಲು ನಿವೇಶನ | ಜಮೀನು ಜಮೀನು 
ಮತ್ತು 
ಸ.ನಂ. 19 
ಮತ್ತು 20 
ಎಂ.ಕೆ.ಅಯ್ಯಪ್ಪ, 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 539 


ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಸಂ:ಕೆ.ಎಸ್‌.ಎ:ಸಿಆರ್‌:30/11-12 ದಿನಾಂಕ: 11-11-2011. 
ಅಂತಿಮ ಅಧಿಸೂಚನೆ 


ನಂ:ಕೆಎಸ್‌ಎ:ಸಿಆರ್‌:30/11-12 ದಿನಾಂಕ: 5-9-2011 ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 
ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ 
ಬೆಂಗಳೂರು ಪೂರ್ವ ತಾಲ್ಲೂಕು, ಬಿಳಿಶಿವಾಲೆ ಗ್ರಾಮದ ಗೋಮಾಳ ಸ.ನಂ. 9 ರಲ್ಲಿ 1-00 ಎಕರೆ ವಿಸ್ತೀರ್ಣದಲ್ಲಿರುವ ಬಿಳಿಶಿವಾಲೆ ಕೊಳಚೆ 
ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ ಕಾಯ್ದೆ 1973 ರ ಸೆಕ್ಷನ್‌ 3 ರ ಅಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ 


ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 


ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಪತ್ರದ ಸಂಖ್ಯೆ:ಕಕೊನಿಮ:ಕಂ:ಘೋ:230/1-12 ದಿನಾಂಕ: 
18-10-2011 ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದ್ದು, ಸಂಬಂಧಪಟ್ಟ ಭೂ ಮಾಲೀಕರಿಗೆ ಜಾರಿ 
ಮಾಡಲಾಗಿದೆಯೆಂದೂ, ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ, ಸದರಿ 
ಜಾಗವು ಬಿ.ಬಿ.ಎಂ.ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973 ರ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 


ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಿನಾಂಕ: 
16-1-2007 ರಿಂದ ಅಸ್ತಿತ್ರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 
ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿರುತ್ತೇನೆ. 


೩೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೧೨ 


ಭಾಗ-೬ 





ಗ್ರಾಮದ ಬಿಳಿಶಿವಾಲೆ ಕಾಲೋನಿ ಕೊಳಚೆ ನಿರ್ಮೂಲನಾ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 


ಬಾ ಷೆಡ್ಯೂಲ್‌ ಬ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ ಬೆ೦ಗಳೂರು ಪೂರ್ವ ತಾಲ್ಲೂಕು, ಬಿಳಿಶಿವಾಲೆ 









































ಕ್ರಸಂ. ಕೊಳಚೆ ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ನಿರ್ಮೂಲನಾ ನಿರ್ಮೂಲನಾ ನಂ. ಎಕರೆ/ಗುಂಟೆ 
ಪ್ರದೇಶದ ಹೆಸರು | ಪ್ರದೇಶದಲ್ಲಿರುವ ಪೂರ್ವ ಪಶ್ಚಿಮ ಉತ್ತರ ಡಿ 
ಮತ್ತು ಸ್ಥಳ ಜಮೀನಿನ 
ಮಾಲೀಕರ ಹೆಸರು 
1. ಬಿಳಿಶಿವಾಲೆ ಸರ್ಕಾರಿ 1-00 ಕ್ಯಾಲಸನಹಳ್ಳಿ ಕೊತ್ತನೂರು | ಕಣ್ಣೂರು ಬೈರತಿ 
ಗೋಮಾಳ ಅಮಾನಿ 
ಖಾನೆ 
ಎಂ.ಕೆ.ಅಯ್ಯಪ್ಪ, 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 540 ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಸಂ:ಕೆ.ಎಸ್‌.ಎ:ಸಿಆರ್‌:22/11-12 ದಿನಾಂಕ: 10-11-2011. 


ಅಂತಿಮ ಅಧಿಸೂಚನೆ 


ನಂ:ಕೆಎಸ್‌ಎ:ಸಿಆರ್‌:22/1-12 ದಿನಾಂಕ: 8-8-2011 ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 
ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯದ ವ್ಯಾಪ್ತಿಯಲ್ಲಿ ಬರುವ 
ಬೆಂಗಳೂರು ಪೂರ್ವ ತಾಲ್ಲೂಕು, ಕೆ.ಆರ್‌.ಪುರಂ ಹೋಬಳಿ, ದೊಡ್ಡಕನ್ನಲ್ಕ ಗ್ರಾಮದ, ಗೋಮಾಳ ಸರ್ವೆ ನಂ. 9 ರಲ್ಲಿ 2-20 ಎಕರೆ/ಗುಂಟೆ 
ವಿಸ್ತೀರ್ಣದಲ್ಲಿರುವ ದೊಡ್ಡಕನ್ನಲ್ಲಿ ಜನತಾ ಕಾಲೋನಿ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ 
ಕಾಯ್ದೆ 1973 ರ ಸೆಕ್ಷನ್‌ 3 ರ ಅಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು 
ಆಹ್ವಾನಿಸಲಾಗಿತ್ತು. 

ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಪತ್ರದ ಸಂಖ್ಯೆಕಕೊನಿಮ:ಕಂ;ಘೋ:209/1-12 ದಿನಾಂಕ: 
18-10-2011 ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದ್ದು, ಸಂಬಂಧಪಟ್ಟ ಭೂ ಮಾಲೀಕರಿಗೆ ಜಾರಿ 
ಮಾಡಲಾಗಿದೆಯೆಂದೂ, ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ, ಸದರಿ 
ಜಾಗವು ಬಿ.ಬಿ.ಎಂ.ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973 ರ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 


ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ಥಲಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ದಿನಾಂಕ: 
16-1-2007 ರಿಂದ ಅಸಿತ್ತಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 
ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ನಿರ್ಮೂಲನಾ ಪ್ರದೇಶವೆಮದು ಘೋಷಿಸಿರುತ್ತೇನೆ. 


ಚ ಷೆಡ್ಯೂಲ್‌ ಗ 


ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯದ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಪೂರ್ವ ತಾಲ್ಲೂಕು, 
ಕೆ.ಆರ್‌.ಪುರಂ ಹೋಬಳಿ, ದೊಡ್ಡಕನ್ನಲ್ಲಿ ಗ್ರಾಮದ ದೊಡ್ಡಕನ್ನಲ್ಲಿ ಜನತ ಕಾಲೋನಿ ಕೊಳಚೆ ನಿರ್ಮೂಲನಾ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು 
ತಃಖೆ. 





ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೧೨ ೩೩೭ 









































ಕ್ರಸಂ. ಕೊಳಚೆ ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ನಿರ್ಮೂಲನಾ ನಿರ್ಮೂಲನಾ ನಂ. ಎಕರೆ/ಗುಂಟೆ 
ಪ್ರದೇಶದ ಹೆಸರು ಪ್ರದೇಶದಲ್ಲಿರುವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಮತ್ತು ಸ್ಥಳ ಜಮೀನಿನ 
ಮಾಲೀಕರ ಹೆಸರು 
ಗ ದೊಡ್ಡಕನ್ನಲ್ಲಿ ಸರ್ಕಾರಿ 9 2-20 ಸ.ನಂ. 10 |ಸನಂ8 ರ | ಸ.ನಂ. 9 | ಸ.ನಂ. 23 ರ 
ಜನತ ಕಾಲೋನಿ ಗೋಮಾಳ ರ ಜಮೀನು ರ ಉಳಿಕೆ | ಜಮೀನು 
ಜಮೀನು ಜಮೀನು 
ಎಂ.ಕೆ.ಅಯ್ಯಪ್ಪ, 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 541 ಬೆಂಗಳೂರು ಜಿಲ್ಲೆ, ಬೆಂಗಳೂರು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಸಂಕೆ.ಎಸ್‌.ಎ:ಸಿಆರ್‌:19/11-12 ದಿನಾಂಕ: 11-11-2011. 
ಅಂತಿಮ ಅಧಿಸೂಚನೆ 


ನಂ:ಕೆಎಸ್‌ಎ:ಸಿಆರ್‌:19/1-12 ದಿನಾಂಕ: 8-8-2011 ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ 
ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ 
ಬೆಂಗಳೂರು ಪೂರ್ವ ತಾಲ್ಲೂಕು, ಮುನ್ನೇಕೊಳಲು ಗ್ರಾಮದ ಸರ್ಕಾರಿ ಗೋಮಾಳ ಸ.ನಂ. 99 ರಲ್ಲಿ 0-20 ಗುಂಟೆ ವಿಸ್ತೀರ್ಣದಲ್ಲಿರುವ 
ಮಾರುತಿನಗರ ಮುನ್ನೇಕೊಳಲು ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ ಕಾಯ್ದೆ 1973 ರ ಸೆಕ್ಟನ್‌ 3 
ರ ಅಡಿಯಲ್ಲಿ ಪ್ರಾರಂಭಿಕವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 


ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಪತ್ರದ ಸಂಖ್ಯೆ-ಕಕೊನಿಮ:ಕಂ:ಘೋ:216/1-12 ದಿನಾಂಕ: 
18-10-2011 ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದ್ದು, ಸಂಬಂಧಪಟ್ಟ ಭೂ ಮಾಲೀಕರಿಗೆ ಜಾರಿ 
ಮಾಡಲಾಗಿದೆಯೆಂದೂ, ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ, ಸದರಿ 
ಜಾಗವು ಬಿ.ಬಿ.ಎಂ.ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973 ರ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 


ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ವಲ್ಪಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ದಿನಾಂಕ: 
16-1-2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 
ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ನಿರ್ಮೂಲನಾ ಪ್ರದೇಶವೆ೦ದು ಘೋಷಿಸಿರುತ್ತೇನೆ. 


ಪ ಷೆಡ್ಯೂಲ್‌ ಸ 
ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಪೂರ್ವ ತಾಲ್ಲೂಕು, 


ಮುನ್ನೇಕೊಳಲು ಗ್ರಾಮದ ಮಾರುತಿನಗರ ಮುನ್ನೇಕೊಳಲು ಕೊಳಚೆ ನಿರ್ಮೂಲನಾ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ತೆ. 












































ತ್ರ.ಸಂ. ಕೊಳಚೆ ಕೊಳಚೆ ಸರ್ವೆ ನಂ. ವಿಸ್ತೀರ್ಣ ಚೆಕ್ಕುಬಂದಿಗಳು 
ನಿರ್ಮೂಲನಾ ನಿರ್ಮೂಲನಾ ಎಕರೆ/ಗುಂಟೆ 
ಪ್ರದೇಶದ ಹೆಸರು ಪ್ರದೇಶದಲ್ಲಿರುವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಮತ್ತು ಸ್ಥಳ ಜಮೀನಿನ 
ಮಾಲೀಕರ ಹೆಸರು 
1. ಮಾರುತಿನಗರ ಸರ್ಕಾರಿ 99 0-20 ಪೂರ್ವಕ್ಕರ | ಚನ್ನಪ್ಪನಹಳ್ಳಿ | ಚನ್ನಪ್ಪನ ವರ್ತೂರು 
ಮುನ್ನೇಕೊಳಲು ಗೋಮಾಳ ಪೈ.ಲಿ. ದಾರಿ ಮತ್ತು | ಹಳ್ಳಿ ಗಡಿ ರಸ್ತೆ 
ರೈಲ್ಯಪಟ್ಟ 
ಎಂ.ಕೆ. ಅಯ್ಯಪ್ಪ, 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌. 542 ಬೆಂಗಳೂರು ಜಿಲ್ಲೆ, ಬೆಂಗಳೂರು 


೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೧೨ ಭಾಗ-೬ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಸಂ:ಕೆ.ಎಸ್‌.ಎ:ಸಿಆರ್‌:33/11-12 ದಿನಾಂಕ: 15-11-2011. 
ಅಂತಿಮ ಅಧಿಸೂಚನೆ 


ಮು 


ನಂ:ಕೆಎಸ್‌ಎ:ಸಿಆರ್‌:33/1-12 ದಿನಾ೦ಕ: 3-9-2011 ರ ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರ 


೭ 30 


ಸದರಿ ಅಧಿಸೂಚನೆಯ ಷೆಡ್ಕೂಲ್‌ನಲ್ಲಿರುವ ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರು 
ಬೆಂಗಳೂರು ಪೂರ್ವ ತಾಲ್ಲೂಕು, ಪಣತ್ತೂರು ದಿನ್ನೆ ಗ್ರಾಮದ ಸರ್ಕಾರಿ ಮುಫತ್‌ ಕಾವಲು ಸ.ನಂ. 40 ರಲ್ಲಿ 5-00 ಎಕರೆ ವಿಸ್ತೀರ್ಣದಲ್ಲಿರುವ 
ಪಣತ್ತೂರು ದಿನ್ನೆ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ ಕಾಯ್ದೆ 1973 ರ ಸೆಕ್ಷನ್‌ 3 ರ ಅಡಿಯಲ್ಲಿ 


ಪ್ರಾರಂಭಿಕವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 


ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರು ಪತ್ರದ ಸಂಖ್ಯೆ:ಕಕೊನಿಮ:ಕಂ:ಘೋ:236/1-12 ದಿನಾಂಕ: 
18-10-2011 ರ ಪತ್ರದಲ್ಲಿ ಸದರಿ ಪ್ರಿಲಿಮಿನರಿ ಅಧಿಸೂಚನೆ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿದ್ದು, ಸಂಬಂಧಪಟ್ಟ ಭೂ ಮಾಲೀಕರಿಗೆ ಜಾರಿ 
ಮಾಡಲಾಗಿದೆಯೆಂದೂ, ಈ ಅಧಿಸೂಚನೆಯ ಬಗ್ಗೆ ಮಂಡಳಿಯಲ್ಲಿ ಈವರೆಗೂ ಯಾರಿಂದಲೂ ಆಕ್ಷೇಪಣೆಗಳು ಸ್ವೀಕೃತವಾಗಿರುವುದಿಲ್ಲವೆಂದೂ, ಸದರಿ 
ಜಾಗವು ಬಿ.ಬಿ.ಎಂ.ಪಿ. ಮಾಲೀಕತ್ವ ಹೊಂದಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 
1973 ರ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ ಕೋರಿರುತ್ತಾರೆ. 


ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಹಿಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಸ್ಥಲಮಟ್ಟಿಗೆ ಮೂಲಭೂತ ಸೌಕರ್ಯಗಳನ್ನು 
ಕಲ್ಪಿಸಲಾಗಿದ್ದರೂ ಸಹ ಈಗಲೂ ಇದು ಕೊಳಚೆ ಪ್ರದೇಶದ ಗುಣಲಕ್ಷಣಗಳನ್ನು ಹೊಂದಿದೆ. ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ದಿನಾಂಕ: 
16-1-2007 ರಿಂದ ಅಸ್ತಿತ್ವಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಸದರಿ ಕೊಳಚೆ ಪ್ರದೇಶದಲ್ಲಿನ ನಿವಾಸಿಗಳಿಗೆ ಹಕ್ಕು ಪತ್ರಗಳನ್ನು ನೀಡಲು ಸರ್ಕಾರ 
ತೀರ್ಮಾನಿಸಿರುವುದರಿಂದ ಈ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ರಡಿಯಲ್ಲಿ 
ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಕೂಲ್‌ನಲ್ಲಿ ನಮೂದಿಸಿರುವ ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್‌ 3 ರಡಿಯಲ್ಲಿ ಅಂತಿಮವಾಗಿ 
ಕೊಳಚೆ ನಿರ್ಮೂಲನಾ ಪ್ರದೇಶವೆಂದು ಘೋಷಿಸಿರುತ್ತೇನೆ. 


ಗ ಷೆಡ್ಯೂಲ್‌ 4 


ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಯ ಮಹದೇವಪುರ ವಲಯ ವ್ಯಾಪ್ತಿಯಲ್ಲಿ ಬರುವ ಬೆಂಗಳೂರು ಪೂರ್ವ ತಾಲ್ಲೂಕು, ಪಣತ್ತೂರು 
ದಿನ್ನೆ ಗ್ರಾಮದ ಪಣತ್ತೂರು ದಿನ್ನೆ ಕೊಳಚೆ ನಿರ್ಮೂಲನಾ ಪ್ರದೇಶದ ಚಕ್ಕುಬ೦ದಿ ಮತ್ತು ಹದ್ದುಬಸ್ತು ತಃಖ್ತೆ. 









































ಕ್ರಸಂ. ಕೊಳಚೆ ಕೊಳಚೆ ಸರ್ವೆ ವಿಸ್ತೀರ್ಣ ಚೆಕ್ಕುಬಂದಿಗಳು 
ನಿರ್ಮೂಲನಾ ನಿರ್ಮೂಲನಾ ನಂ. ಎಕರೆ/ಗುಂಟೆ 
ಪ್ರದೇಶದ ಹೆಸರು | ಪ್ರದೇಶದಲ್ಲಿರುವ ಇ | ಪಷ್ಟು ಸುತತ ಸ್‌ 
ಮತ್ತು ಸ್ಥಳ ಜಮೀನಿನ 
ಮಾಲೀಕರ ಹೆಸರು 
1, ಪಣತ್ತೂರು ದಿನ್ನೆ ಸರ್ಕಾರಿ ಮುಫತ್‌ | 40 5-00 ರಸ್ತೆ ಸ.ನಂ.52 ಸ.ನಂ.42 ಸ.ನಂ.106, 
ಕಾವಲು 107 
ಎಂ.ಕೆ.ಅಯ್ಯಪ್ಪ, 
ಜಿಲ್ಲಾಧಿಕಾರಿಗಳು, 


ಪಿ.ಆರ್‌. 543 ಬೆಂಗಳೂರು ಜಿಲ್ಲೆ, ಬೆಂಗಳೂರು 





ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೧೨ ೩೩೯ 





ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲಂ 61) ರ ಅನ್ವಯ ಘೋಷಣೆ 
ಕ್ರಮಾಂಕ: ಕಂ.ಇ.16 ಭೂ.ಸ್ವಾಕೋ 2011 ದಿನಾಂಕ: 20-01-2012 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಕೋಲಾರ - ಚಿಕ್ಕಬಳ್ಳಾಪುರ ರೈಲ್ವೆ ಗೇಜ್‌ ಪರಿವರ್ತನೆಗಾಗಿ ಬೇಕಾಗಬಹುದೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯವರ 
ಕ್ರಮಾಂಕ: ಎಲ್‌.ಎ.ಕ್ಯೂಎಸ್‌.ಆರ್‌: 02/2010-11 ದಿನಾ೦ಕ: 13.01.2011 ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 


ಕರ್ನಾಟಕ ಸರ್ಕಾರದವರು 1961 ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 17 ರಲ್ಲಿ ಮತ್ತು 1984 ನೇ ಇಸವಿ ಭೂ ಸ್ವಾಧೀನ (ತಿದ್ದುಪಡಿ) ಅಧಿನಿಯಮ ಇವುಗಳಲ್ಲಿ ತಿದ್ದುಪಡಿಯಾದ 1984 ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 1861 ನೇ ಸಾಲಿನ ಕೇಂದ್ರ ಅಧಿನಿಯಮ (1 ರ 5-ಎ ಪ್ರಕರಣದ ಉಪ ಪ್ರಕರಣ(2) ಮತ್ತು (6-1ಎ) ರ ಪ್ರಕರಣದ ಮೇರೆಗೆ ಭೂ ಸ್ವಾಧೀನ ಅಧಿಕಾರಿಯವರು ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿದ 
ನಂತರ ಸದರಿ ಜಮೀನುಗಳನ್ನು ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. 

ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನುಗಳು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂ ಸಂಗ್ರಹಣಾ ಅಧಿನಿಯಮ 3ನೇ ಪ್ರಕರಣ(ಸಿ) ಖಂಡದ ಮೇರೆಗೆ ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಬಾಗ, ಚಿಕ್ಕಬಳ್ಳಾಪುರ ಇವರನ್ನು ಸದರಿ ಜಮೀನಿನ ಬಗ್ಗೆ 
ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳವರ ಪ್ರಾಶಾಸನ ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ. ಮತ್ತು ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ 
ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 


ಸದರಿ ಜಮೀನಿನ ನಕ್ಷೆಯನ್ನು ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 


















































-: ಅನುಸೂಚಿ :- 
ಜೆಲ್ಲೆ: ಚಿಕ್ಕಬಳ್ಳಾಪುರ ತಾಲ್ಲೂಕು: ಚಿಕ್ಕಬಳ್ಳಾಪುರ ಹೋಬಳಿ: ನಂದಿ ಗ್ರಾಮ: ಜಾತವಾರಹೊಸಹಳ್ಳಿ 
ಚೆಕ್ಕುಬಂದಿ ಭೂ ಸ್ವಾಧೀನ ವಿವರ 
ಖಾತೆದಾರರ ಹೆಸರು / 
ಕೃಸ. ಸ.ನಂ. ತರಹೆ ° ರ 
ಘಃ ಅನುಭವದಾರರ ಹೆಸರು i ಪೂರ್ವ ಪಶಿಮ ಉತರ ದಕ್ಷಿಣ ಪರೀ ಘನ್ನ 
ಜ ನ್‌ ನ್ನ ಎ-ಗುಂ ರೂ-ಪೈ 
1 2 3 4 5 6 ಕ 8 9 10 
1; ಶ್ರೀ ಚಿಕ್ಷಮುನಿಯಪ ಬಿನ್‌ ಸ.ನಂ:36/ 
ಜ್‌ ರ ಬ A 8 p ಸ.ನಂ: 
ಕೆಂಪ 36/1 ಖುಷ್ಕಿ ಸ.ನಂ:36/2 ಸ.ನಂ:59 ರೈಲ್ವೆ ರಸ್ತೆ es 0-09 0-35 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ವೆಂಕಟೇಶ್‌ ಮೂರ್ತಿ, 
ಪಿ.ಆರ್‌. 29 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ 


(ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 


೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೧೨ ಭಾಗ-೬ 





ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲಂ 61) ರ ಅನ್ವಯ ಘೋಷಣೆ 
ಕ್ರಮಾಂಕ: ಕಂ.ಇ 13 ಭೂ.ಸ್ವಾಕೋ 2011 ದಿನಾಂಕ:14.06.2011 


ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಕೈವಾರ -ಏನಿಗದಲೆ ರಸ್ತೆಯಿಂದ ಬೊಮ್ಮೆಕಲ್ಲು ಸೇರುವ ರಸ್ತೆ ಅಭಿವೃದ್ದಿಗಾಗಿ ಬೇಕಾಗಬಹುದೆಂದು ಚಿಕ್ಕಬಳ್ಳಾಪುರ 


ಜಿಲ್ಲಾಧಿಕಾರಿಯವರ ಕ್ರಮಾಂಕ: ಎಲ್‌.ಎ.ಕ್ಯೂ.ಎಸ್‌.ಆರ್‌: 04/2002-03 ದಿನಾಂಕ: 30.06.2009 ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 


ಕರ್ನಾಟಕ ಸರ್ಕಾರದವರು 1961 ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 17 ರಲ್ಲಿ ಮತ್ತು 1984 ನೇ ಇಸವಿ ಭೂ ಸ್ವಾಧೀನ (ತಿದ್ದುಪಡಿ) ಅಧಿನಿಯಮ ಇವುಗಳಲ್ಲಿ ತಿದ್ದುಪಡಿಯಾದ 1984 ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 1861 ನೇ ಸಾಲಿನ ಕೇಂದ್ರ ಅಧಿನಿಯಮ (1 ರ 5-ಎ ಪ್ರಕರಣದ ಉಪ ಪ್ರಕರಣ(2) ಮತ್ತು (6-12) ರ ಪ್ರಕರಣದ ಮೇರೆಗೆ ಭೂ ಸ್ವಾಧೀನ ಅಧಿಕಾರಿಯವರು ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿದ 
ನಂತರ ಸದರಿ ಜಮೀನುಗಳನ್ನು ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. 


ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನುಗಳು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 


ಸದರಿ ಭೂ ಸಂಗ್ರಹಣಾ ಅಧಿನಿಯಮ 3ನೇ ಪ್ರಕರಣ(ಸಿ) ಖಂಡದ ಮೇರೆಗೆ ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಬಾಗ, ಚಿಕ್ಕಬಳ್ಳಾಪುರ ಇವರನ್ನು ಸದರಿ ಜಮೀನಿನ ಬಗ್ಗೆ 
ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳವರ ಪ್ರಾಶಾಸನ ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ. ಮತ್ತು ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ 
ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 


ಸದರಿ ಜಮೀನಿನ ನಕ್ಷೆಯನ್ನು ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

















-: ಅನುಸೂಚಿ :- 
ಜಿಲ್ಲೆ: ಚಿಕ್ಕಬಳ್ಳಾಪುರ ತಾಲ್ಲೂಕು: ಚಿಂತಾಮಣಿ ಹೋಬಳಿ: ಕೈವಾರ ಗ್ರಾಮ: ಹುಲುಗುಮ್ಮನಹಳ್ಳಿ 
ಚೆಕ್ಕುಬಂದಿ ಭೂ ಸ್ವಾಧೀನ ವಿವರ 
ಕ್ರಸ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಣೌ. 
ಎ-ಗುಂ ರೂ-ಪೈ 

1 2 3 4 5 6 7 8 9 10 11 

1 | ಶ್ರೀ ಎ.ಕೆ.ಈರಪ್ಪ ಶ್ರೀ ಎ.ಕೆ.ಈರಪ್ಪ 1/3 ಬಾಗಾಯ್ತು 2 13 ರ ಉಳಿಕೆ 86/4 1/4 0.0 1/2 0-10 
2. | ಶ್ರೀ ಮುನಿಯಪ್ಪ ಬಿನ್‌ ಬೈಯಣ್ಣ ಶ್ರೀ ಮುನಿಯಪ್ಪ ಬಿನ್‌ ಬೈಯಣ್ಣ 1/4 ಬಾಗಾಯ್ತು 2 1/4 ರ ಉಳಿಕೆ 1/3 1/5 0.0 1/2 0-10 








































































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೧೨ ೩೪೧ 
ಚೆಕ್ಕುಬಂದಿ ಭೂ ಸ್ವಾಧೀನ ವಿವರ 
ಕ್ರಸ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತರ ದಕಿಣ 1. 
ಚ pr) [ ಎ-ಗುಂ ರೂ ತೆ ಪೈ 
ಶ್ರೀಮತಿ ಮುನಿತಿಮ್ಮಕ್ಕ ಬಿನ್‌ ಲೇಟ್‌ ಚಿಕ್ಕನಲ್ಲಪ್ಪ | ಶ್ರೀಮತಿ ಮುನಿತಿಮ್ಮಕ್ಕ ಬಿನ್‌ ಲೇಟ್‌ 
1/5 ಬಾಗಾಯ್ತು 2 1/5 ರ ಉಳಿಕೆ 1/4 1/6 “0.0 1/2 0-10 
ಚಿಕ್ಕನಲ್ಲಪ 
ಶ್ರೀ ಎ.ಕೆ.ಗಂಗಪ್ಪ ಶ್ರೀ ಎ.ಕೆ.ಗ೦ಗಪ್ಪ 1/6 ಬಾಗಾಯ್ತು 2 1/6 ರ ಉಳಿಕೆ 1/5 2 “0.01 1/2 0-20 
ಶ್ರೀ ನಾರಾಯಣ ಸ್ವಾಮಿ ಬಿನ್‌ ನಾರಾಯಣಪ್ಪ | ಶ್ರೀ ನಾರಾಯಣ ಸ್ವಾಮಿ ಬಿನ್‌ 
2 ತರಿ 2 1/6 86/4 32/ 0-03 0-30 
ಶ್ರೀ ದೊಡ್ಡ ಮುನಿಯಪ್ಪ ಬಿನ್‌ ತಿಮ್ಮಯ್ಯ ಶ್ರೀ ದೊಡ್ಡ ಮುನಿಯಪ್ಪ ಬಿನ್‌ ತಿಮ್ಮಯ್ಯ 31ರ 
31 ಖುಷ್ಕಿ 31 ರ ಉಳಿಕೆ 32/1 31 0.01 0-10 
ಉಳಿಕೆ 
ಶ್ರೀ ದೇವರಾಜು, ಶ್ರೀ ದೇವರಾಜು, 31ರ 
31 ಖುಷ್ಕಿ 31 ರ ಉಳಿಕೆ 32/1 31 0.01 0-10 
ಶ್ರೀ ಮುನಿವೆಂಕಟಪ್ಪ ಬಿನ್‌ ಮುನಿಯಪ್ಪ ಶ್ರೀ ಮುನಿವೆಂಕಟಪ್ಪ ಬಿನ್‌ ಮುನಿಯಪ್ಪ ಉಳಿಕೆ 
ಶ್ರೀ ಎಸ್‌.ಹೊನ್ನಪ್ಪ ಬಿನ್‌ ಯೋಗಿ ನಾರಾಯಣ | ಶ್ರೀ ಎಸ್‌.ಹೊನ್ನಪ್ಪ ಬಿನ್‌ ಯೋಗಿ 31ರ 
31 ಖುಷ್ಕಿ 31 ರ ಉಳಿಕೆ 32/ 31 0.02 | 0-23 
ನಾರಾಯಣ ಉಳಿಕೆ 
ಶ್ರೀ ಎಂ.ಕೃಷ್ಣಪ್ಪ ಬಿನ್‌ ಮುನಿದಾಸಪ್ಪ ಶ್ರೀ ಎಂ.ಕೃಷ್ಣಪ್ಪ ಬಿನ್‌ ಮುನಿದಾಸಪ್ಪ 31ರ 
ಆ ik ಕ ಆ 3] ಖುಷ್ಕಿ 31 ರ ಉಳಿಕೆ 32/ 3] 0.02 0-23 
ಉಳಿಕೆ 
ಶ್ರೀ ಕೆ.ಎನ್‌.ವೆಂಕಟರಾಯಪ್ಪ ಬಿನ್‌ ಶ್ರೀ ಕೆ.ಎನ್‌.ವೆಂಕಟರಾಯಪ್ಪ ಬಿನ್‌ 
32 ಖುಷಿ 32 32/2 32 32 0.03 0-50 
ನಾರಾಯಣಪ್ಪ ನಾರಾಯಣಪ್ಪ ಎ ಷ್ಠ ( 4 
ಶ್ರೀ ಹೆಚ್‌.ವಿ.ಕೃಷ್ಣಪ್ಪ ಬಿನ್‌ ವೆಂಕಟಪ್ಪ ಶ್ರೀ ಹೆಚ್‌.ವಿ.ಕೃಷ್ಣಪ್ಪ ಬಿನ್‌ ವೆಂಕಟಪ್ಪ 32/2 ಖುಷ್ಕಿ 32/ 32/2 32/2 32/ 0.02 1 0-20 








೩೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೧೨ ಭಾಗ-೬ 


























ಚೆಕ್ಕುಬಂದಿ ಭೂ ಸ್ವಾಧೀನ ವಿವರ 
ಕ್ರಸ. ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ ವಿಸೀರ್ಣ ಆಕಾರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದ್‌ 
ಎ-ಗುಂ ರೂ - ಪೈ 
9. ಶ್ರೀ ಹೆಚ್‌.ವಿ.ಓಬಣ್ಣ ಬಿನ್‌ ವೆಂಕಟಪ್ಪ ಶ್ರೀ ಹೆಚ್‌.ವಿ.ಓಬಣ್ಣ ಬಿನ್‌ ವೆಂಕಟಪ್ಪ 86/4 ಖುಷ್ಕಿ 86/4 86/4 ರಸ್ತೆ 2 0.05 0-50 
ಒಟ್ಟು 0-23 3/4 


























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ವೆಂಕಟೇಶ್‌ ಮೂರ್ತಿ, 
ಪಿ.ಆರ್‌. 32 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ 
(ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲಂ 61) ರ ಅನ್ವಯ ಘೋಷಣೆ 
ಕ್ರಮಾಂಕ: ಕಂ.ಇ.15 ಭೂ.ಸ್ವಾಕೋ 2011 ದಿನಾಂಕ:31.12.2011 

ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಕೋಲಾರ - ಚಿಕ್ಕಬಳ್ಳಾಪುರ ರೈಲ್ವೆ ಗೇಜ್‌ ಪರಿವರ್ತನೆಗಾಗಿ ಬೇಕಾಗಬಹುದೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯವರ 
ಕ್ರಮಾಂಕ: ಎಲ್‌.ಎ.ಕ್ಯೂಎಸ್‌.ಆರ್‌: 01/2009-10 ದಿನಾಂಕ: 12.01.2011 ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 

ಕರ್ನಾಟಕ ಸರ್ಕಾರದವರು 1961 ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 17 ರಲ್ಲಿ ಮತ್ತು 1984 ನೇ ಇಸವಿ ಭೂ ಸ್ವಾಧೀನ (ತಿದ್ದುಪಡಿ) ಅಧಿನಿಯಮ ಇವುಗಳಲ್ಲಿ ತಿದ್ದುಪಡಿಯಾದ 1984 ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 1861 ನೇ ಸಾಲಿನ ಕೇಂದ್ರ ಅಧಿನಿಯಮ (1 ರ 5-ಎ ಪ್ರಕರಣದ ಉಪ ಪ್ರಕರಣ(2) ಮತ್ತು (6-1ಎ) ರ ಪ್ರಕರಣದ ಮೇರೆಗೆ ಭೂ ಸ್ವಾಧೀನ ಅಧಿಕಾರಿಯವರು ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿದ 
ನಂತರ ಸದರಿ ಜಮೀನುಗಳನ್ನು ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಲಾಗಿದೆ. 

ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನುಗಳು ಮೇಲಿನ ಉದ್ದೇಶಕ್ಕಾಗಿ ಅಗತ್ಯವಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂ ಸಂಗ್ರಹಣಾ ಅಧಿನಿಯಮ 3ನೇ ಪ್ರಕರಣ(ಸಿ) ಖಂಡದ ಮೇರೆಗೆ ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಬಾಗ, ಚಿಕ್ಕಬಳ್ಳಾಪುರ ಇವರನ್ನು ಸದರಿ ಜಮೀನಿನ ಬಗ್ಗೆ 
ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳವರ ಪ್ರಾಶಾಸನ ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ. ಮತ್ತು ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ 
ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 


ಸದರಿ ಜಮೀನಿನ ನಕ್ಷೆಯನ್ನು ಅಸಿಸ್ಟೆಂಟ್‌ ಕಮೀಷನರ್‌ ಮತ್ತು ಭೂ ಸ್ವಾಧೀನಾಧಿಕಾರಿಗಳು, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 







































































ಭಾಗ-೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೧೨ ೩೪೩ 

-: ಅನುಸೂಚಿ :- 

ಜೆಲ್ಲೆ: ಚಿಕ್ಕಬಳ್ಳಾಪುರ ತಾಲ್ಲೂಕು: ಚಿಂತಾಮಣಿ ಹೋಬಳಿ: ಕಸಬಾ ಗ್ರಾಮ: ದೊಡ್ಡಗಂಜೂರು 
ಚೆಕ್ಕುಬಂದಿ ಭೂ ಸ್ವಾಧೀನ ವಿವರ 

ಕ್ರಸ. ಖಾತೆದಾರರ ಹೆಸರು / ಅನುಭವದಾರರ ಹೆಸರು ಸ.ನಂ. ತರಹೆ 
ವ್‌ 9 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಅಕರ 

ಜ ಈ ಇ ಎ-ಗುಂ ರೂ-ಪೈ 
1 3 4 5 6 7 8 9 10 
1. ಶ್ರೀ ಕೆ.ಆರ್‌.ನಾರಾಯಣಸ್ವಾಮಿ ಬಿನ್‌ ವೆಂಕರಾಮನ್ನೆ 225/0 ಖಿಷ್ಠಿ 229 226 ಉಳಿಕೆ ರೈಲ್ವೆ ರಸ್ತೆ 0-06 0-32 
2. ಶ್ರೀಮತಿ ನಾಗಮ್ಮ ಕೋಂ ಲೇಟ್‌ ಮುನಿವೆಂಕಟರೆಡ್ಡಿ 226 ಖುಷ್ಕಿ 225 ಗಡಿ ಕಾಕಕ ರೈಲ್ವೆ ರಸ್ತೆ 0-04 0-20 
3. 1. ಶ್ರೀ ಕೃಷ್ಣಪ್ಪ ಬಿನ್‌ ಮುನಿಶಾಮಿ 229/1 ಮುಷ್ಠಿ 229/2 225 ಉಳಿಕೆ ರೈಲ್ವೆ ರಸ್ತೆ 0-04 0-20 
2. ಶ್ರೀ ರಾಮಯ್ಯ ಬಿನ್‌ ಮುನಿಶಾಮಿ 
4. ಶ್ರೀ ನಾರಾಯಣಪ್ಪೆ ಬಿನ್‌ ಮುನೆಪ್ಪ 229/2 ಬಾಗಾಯು 230 229/1 ಉಳಿಕೆ ರೈಲ್ವೆ ರಸ್ತೆ 0-05.08 0-60 
ನ; ಶಾನಭೋಗ ನೌಕಠಿ ಇನಾಂತಿ 230 ಖುಷ್ಟಿ ಸರ್ಕಾರಿ ಕೆರೆ.231 229 ಉಳಿಕೆ ರೈಲ್ವೆ ರಸ್ತೆ 0-03 0-14 
6. ಶ್ರೀ ನಂಜಪ್ಪ ಬಿನ್‌ ಮುನಿಶಾಮಿ 231 ಖುಷಿ 232 ರೈಲ್ವೆ ರಸ್ತೆ ಕರೆ ರೈಲ್ವೆ ರಸ್ತೆ 0-04 0-20 
7; ಶ್ರೀ ಎಸ್‌.ರಾಮಪ್ಪೆ ಬಿನ್‌ ಚಿಕ್ಕಣ್ಣ 232 ಖುಷ್ಟಿ ಕರೆ 231 ಸರ್ಕಾರಿ ರೈಲ್ವೆ ರಸ್ತೆ 0-1] 0-55 
ಒಟ್ಟು 0-37.08 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ವೆಂಕಟೇಶ್‌ ಮೂರ್ತಿ, 
ಪಿ.ಆರ್‌. 33 


ಇದರ ಅನುಸೂಚಿಯಲ್ಲಿ ನಿರ್ಧಿಷ್ಠಪಡಿಸಿರುವ ಭೂಮಿ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೋಲಾರ ಜಿಲ್ಲೆ, ಕೋಲಾರ ತಾಲ್ಲೂಕು, ಕಸಬಾ ಹೋಬಳಿ, ಪೇಟೆಚಾಮನಹಳ್ಳಿ ಗ್ರಾಮದ ಹಲವಾರು ಸರ್ವೆ 
ನಂಬರ್‌ಗಳಲ್ಲಿ ಒಟ್ಟು 0-16 ಗುಂಟೆ ಜಮೀನು ಚಿಕ್ಕಬಳ್ಳಾಪುರ-ಕೋಲಾರ ಮಾರ್ಗದ ರೈಲ್ವೆ ಲೈನ್‌ ಗೇಜ್‌ ಪರಿವರ್ತನೆ ಉದ್ದೇಶಕ್ಕಾಗಿ ಬೇಕಾಗಬಹುದು ಎಂದು ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಯವರ 
ಕ್ರಮಾಂಕ:ಎಲ್‌.ಎ.ಕ್ಯೂಎಸ್‌.ಆರ್‌.03/2009-10 ದಿನಾಂಕ:28-04-2011ರ ಕ್ರಮ ಸಂಖ್ಯೆಯ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. ಈ ಅಧಿಸೂಚನೆಯು ದಿನಾಂಕ:19-05-2011ರಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಭಾಗ-6 ಪುಟ 
384ರಿ೦ದ 386ರಲ್ಲಿ ಪ್ರಕಟವಾಗಿರುತ್ತದೆ. 

ಕರ್ನಾಟಕ ಕಾಯ್ದೆ-33:1991ರನ್ವಯ ತಿದ್ದುಪಡಿಯಾದ ಭೂ ಸ್ವಾಧೀನ ಕಾಯ್ದೆ-1894ರ (ಕೇಂದ್ರ ಕಾಯ್ದೆ-1894ರ(15ಎ ಪ್ರಕರಣದ 2ನೇ ಉಪ ಪ್ರಕರಣದ ಮತ್ತು 6(1)ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು 
ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ಧಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಸ್ವಾಧೀನ ಮಾಡಿಕೊಳ್ಳವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ ಮೇಲೆ ತಿಳಿಸಿದ 


ಕಂದಾಯ ಸಚಿವಾಲಯ 


ಭೂ ಅರ್ಜನೆ ಅಧಿನಿಯಮದ 6(1)ನೇ ಅಧಿನಿಯಮದ ಪ್ರಕರಣದ ಮೇರೆಗಿನ ಘೋಷಣೆ 
ಕ್ರಮಾಂಕ:ಕಂ.ಆ.23.ಭೂಸ್ವಾಕೋ.2011 ದಿನಾಂಕ:11-01-2012 


ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಕಾಯ್ದೆ ಕಲಂ-6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 





೩೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೧೬, ೨೦೧೨ ಭಾಗ-೬ 

ಉಪವಿಭಾಗಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ಕೋಲಾರ ಉಪವಿಭಾಗ, ಕೋಲಾರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರೆಗಳ ಕುಠಿತಂತೆ' 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಸ್ವಾಧೀನ ಕಾಯ್ದೆ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಸ್ವಾಧೀನಕ್ಕೆ ಸಂಬಂಧಿಸಿದ 
ಆದೇಶವನ್ನು ಪಡೆದುಕೊಳ್ಳಲು ಸದರಿ ಕಾಯ್ದೆ ಕಲಂ-7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು ಕೋಲಾರ ಉಪವಿಭಾಗ, ಕೋಲಾರ ಇವರ ಕಛೇರಿಯಲ್ಲಿ ಇಡಲಾಗಿದೆ. 
























































ಅನುಸೂಚಿ 
ಜಿಲ್ಲೆ: ಕೋಲಾರ ತಾಲ್ಲೂಕು: ಕೋಲಾರ ಹೋಬಳಿ:ಕಸಬಾ ಗ್ರಾಮ:ಪೇಟೆಚಾಮನಹಳ್ಳಿ 
ಚೆಕ್ಕು ಬಂಧಿ 
ಖಾತೆದಾರರ/ಅನುಭವದಾರರ ಸ ತವಾ ಮೌಲ್ಯ 
3 ಚಡ ಫಾ ತರಹೆ ಹ ಪ ಸತ] ಸ್ಯ 
ಸಂ. ಹಿತಾಸಕ್ತಿ ಹೊಂದಿರುವ ಇತರೆ ನಂ. ಭವ ಫತ್ತಿಮಕ್ಕಿ ಲುತರಕೆ ವ್ಯ ಆಕಾರ 
ವ್ಯಕ್ತಿಯ ಹೆಸರು ಸರ್ವೆ ನಂ. ಸರ್ವೆ ನಂ. ಸರ್ವೆ ನಂ. ಸರ್ವೆ ನಂ. ವಿಸ್ತೀರ್ಣ ಎ/ಗು ರೂ-ಪೈ. 
1 2 3 4 5 6 7 8 9 10 
1. ಶಂಕರಪ್ಪ 
2. ಮೂರ್ತಿ ಜಂಟಿ 
3. ಮುನೆಮ ಕೋಗಿಲಹಳ್ಳಿ 
೬ 9) 9 ೪ 9) ಎ ಹ 
1 4. ಕೆ.ಎಂ.ರಾಮಚಂದ್ರ 100/1೭ ಖುಷ್ಕಿ ಸ 100/1೭ ಹಳ್ಳ 100/1 ಎ2 0-03 0-03 
ಬಿನ್‌ ಕೆ.ಎ.ಮುನಿಯಪ್ಪ 
5. ಬಿ.ಎಸ್‌. ಶೋಭಾ ಕೋಂ ಸಿ.ಎಂ. ನಾಗರಾಜ್‌ 
2 | ಜೆ.ಎಂ.ಕೃಷ್ಣಪ್ಪ ಬಿನ್‌ ಲೇಟ್‌ ಜೆ. ಮುನಿವೆಂಕಟಪ್ಪ 109 ಖುಷ್ಕಿ 109ರ ಉಳಿಕೆ ರೈಲ್ವೆ ಪ್ರದೇಶ ರೈಲ್ವೆ ಪ್ರದೇಶ ರೈಲ್ವೆ ಪ್ರದೇಶ 0-03 0-03 
ನ್ನ ರೈಲ್ದೆ 1 
3 | ಎನ್‌.ವೆಂಕಟೇಶಪ್ಪ 111/3 ಖುಷ್ಕಿ ಪ್ರದ ಶೆ 111/ಎ 11/3ಎ 147 0-00 0-01 
1. ವೆಂಕಟರವಣಪ್ಪ 
2. ವೆಂಕಟೇಶಪ ಈ ಪೂವಣ್ಣ ರೈಲ್ಗೆ ರೈಲ್ಗೆ 
ಮು & 9 ದ ಆದ 04! ೫ 
4 ಯೆನ್‌ 137/1 ಖುಷ್ಕಿ ಪ್ರದೇಶ 137/ ಪ್ರದೇಶ 137/2 0-04 /, 0-37 
4. ರಂಗನಾಥ್‌ 
1. ವೆಂಕಟರವಣಪ್ಪ 
ಜು ಟ್ಟ 137/2 ಖುಷಿ ರೈಲ್ವ 137/2 137/1 111/3ಎ 0-04' 0-37 
3. ನಾರಾಯಣರಾಜ್‌ ಇ ಪ್ರದೇಶ / . 4 
4. ರಂಗನಾಥ್‌ 
6 ಎನ್‌. ವೆಂಕಟೇಶಪ್ಪ ಬಿನ್‌ ನಂಜಪ್ಪ 147 ಮುಷ್ಠಿ ರೈಲ್ವೆ ಪ್ರಡೇಶ 147 137/2 ಸರ್ಕಾರಿ ಹಳ್ಳ 0-007, 0-02 
ಒಟ್ಟು 1-16 7, 














(ಒಟ್ಟು ವಿಸ್ತೀರ್ಣ 0-16'/, ಹದಿನಾರು ಕಾಲು ಗುಂಟೆ ಮಾತ್ರ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ವೆಂಕಟೇಶ್‌ ಮೂರ್ತಿ, 
ಪಿ.ಆರ್‌. 30 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2 ಮತ್ತು ಪುನರ್ವಸತಿ) 





